WPP -47 


ಕರ್ನಾಟಕ ರಾಜ್ಯಪತ್ರ 


ಸಂಪುಟ ೧೪೭ 


ಅಧಿಕೃತವಾಗಿ ಪ್ರಕಟಿಸಲಾದುದು 
| ಬೆಂಗಳೂರು, ಗುರುವಾರ , ಆಗಸ್ಟ್ ೯ , ೨೦೧೨ ( ಶ್ರಾವಣ ೧೮, ಶಕ ವರ್ಷ ೧೯೩೪) ಸಂಚಿಕೆ ೩೨ 

ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 39 ಎಟಿಎಸ್ 2012 , ಬೆಂಗಳೂರು, ದಿನಾಂಕ 22.06. 2012. 
ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ/ 
ಆಡಳಿತ ಹಿತದೃಷ್ಟಿಯಿಂದ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಆದೇಶಿಸಿದೆ. 


ಕ್ರಮ 
ಸಂಖ್ಯೆ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ತಹಶೀಲ್ದಾರ್‌, ಅಂಕೋಲ - ಖಾಲಿ ಹುದ್ದೆಗೆ 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 
ಶ್ರೀ ದಯಾನಂದ ಭಂಡಾರಿ, 
ಜಿಲ್ಲಾಧಿಕಾರಿಯವರ ಕಚೇರಿ ಸಹಾಯಕ, ಚಿಕ್ಕಬಳ್ಳಾಪುರ. 
ಶ್ರೀ ಗಣಾಚಾರಿ , ಪಿ. ಐ , 
ಹೆಚ್ಚುವರಿ ತಹಶೀಲ್ದಾರ್‌, ಬೈಲಹೊಂಗಲ 
ಶ್ರೀ ಕೃಷ್ಣಮೂರ್ತಿ ಹೆಚ್ .ಕೆ., 
ತಹಶೀಲ್ದಾರ್‌, ಸಿರ್ಸಿ ತಾಲ್ಲುಕು ಕಚೇರಿ, 
ಉತ್ತರ ಕನ್ನಡ ಜಿಲ್ಲೆ . 


ತಹಶೀಲ್ದಾರ್‌, ನರಗುಂದ - ಖಾಲಿ ಹುದ್ದೆಗೆ 


ತಹಶೀಲ್ದಾರ್‌, ಹೊಸನಗರ - ಖಾಲಿ ಹುದ್ದೆಗೆ 


4 


. 


ತಹಶೀಲ್ದಾರ್, ಕುಣಿಗಲ್ - ಖಾಲಿ ಹುದ್ದೆಗೆ 


ತಹಶೀಲ್ದಾರ್‌, ರಾಯಭಾಗ - ಖಾಲಿ ಹುದ್ದೆಗೆ 


ಶ್ರೀ ಜಗದೀಶ್ ಎನ್. ಸಿ , 
ತಹಶೀಲ್ದಾರ್‌, ಹೆಚ್. ಡಿ.ಕೋಟೆ. 
ಶ್ರೀ ಶಿವಾನಂದ ಪಿ . ಸಾಗರ, 
ಪುರಸಭೆ ತಹಶೀಲ್ದಾರ್, 
ಜಿಲ್ಲಾಧಿಕಾರಿಗಳ ಕಛೇರಿ, ವಿಜಾಪುರ 
ಶ್ರೀ ಸೈಯದ್‌ ಆಫ್ರಿನ್ ಭಾನು, 
ವಿಶೇಷ ತಹಶೀಲ್ದಾರ್‌, ಕಿತ್ತೂರು. 
ಶ್ರೀ ವಾಸುದೇವ ಆಚಾರ್, ಜೆ, 
ತಹಶೀಲ್ದಾರ್‌, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಹಾಸನ 


ತಹಶೀಲ್ದಾರ್‌, ಹುಕ್ಕೇರಿ - ಖಾಲಿ ಹುದ್ದೆಗೆ 


ತಹಶೀಲ್ದಾರ್‌, ಮಡಿಕೇರಿ - ಖಾಲಿ ಹುದ್ದೆಗೆ 


( ೬೫೩ ) 


೬೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೯ , ೨೦೧೨ 


ಭಾಗ- ೨ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ತಹಶೀಲ್ದಾರ್‌ ಗ್ರೇಡ್- 2, 


9 


ತಹಶೀಲ್ದಾರ್‌, ಹೂವಿನಡಗಲಿ - ಖಾಲಿ ಹುದ್ದೆಗೆ 


ನಿರ್ದೇಶಕರು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಕಚೇರಿ, 
ಬೆಂಗಳೂರು- ಖಾಲಿ ಹುದ್ದೆಗೆ 


ಕ್ರಮ 

ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಸಂಖ್ಯೆ 

- ಶ್ರೀ /ಶ್ರೀಮತಿ 
ಶ್ರೀ ವಿನೋದ್ ರೆಡ್ಡಿ , ಸಿ, 
ತಹಶೀಲ್ದಾರ್ ಗ್ರೇಡ್ -2 , ಚನ್ನಪಟ್ಟಣ, 
ಶ್ರೀ ಎಸ್.ಆರ್. ಕಡಿವಾಳ್ 
( ಸ್ಥಳ ನಿರೀಕ್ಷಣೆಯಲ್ಲಿ) 
| ಶ್ರೀ ವರಪ್ರಸಾದ್ ರೆಡ್ಡಿ, 
ತಹಶೀಲ್ದಾರ್‌, ಸಕಾಲ ಕೇಂದ್ರ 
ಶ್ರೀಮತಿ ಸುಧಾ , 
ತಹಶೀಲ್ದಾರ್‌, ಗೌರಿಬಿದನೂರು. 
ಡಾ : ರವಿ ಎಂ . ತೀಲ್ಲಾಪುರ್, 
ತಹಶೀಲ್ದಾರ್‌, ರಾಮನಗರ 
ಶ್ರೀ ಮಾರುತಿ. ಎಂ . ಪಿ, 
| ತಹಶೀಲ್ದಾರ್‌, ಎನ್ .ಹೆಚ್ . ಎ . ಐ., 

ಚಿತ್ರದುರ್ಗ. 
14 | ಶ್ರೀಮತಿ ಹರಿಶಿಲ್ಪ. 

ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ದಕ್ಷಿಣ ತಾ ., 
ಶ್ರೀ ರಂಗನಾಥ್, 
ವಿಶೇಷ ತಹಶೀಲ್ದಾರ್‌, 
ಯಲಹಂಕ (ಭೂಮಿ & ಯುಪಿಓಆರ್ ). 
ಶ್ರೀ ಮಹಮ್ಮದ್ ಎನ್. ಜುಬೇರ. 
ತಹಶೀಲ್ದಾರ್‌, ರಾಣೇಬೆನ್ನೂರು 
ಶ್ರೀ ಹೆಚ್ .ಎಲ್. ಶಿವರಾಮ್, 
ಬ್ಯಾಡಗಿ ತಾಲ್ಲೂಕಿನ ತಹಶೀಲ್ದಾರ್ ಹುದ್ದೆಗೆ ವರ್ಗಾವಣೆ 
ಆದೇಶದಲ್ಲಿರುವ 


ನಿರ್ದೇಶಕರು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಕಚೇರಿ, 
ಬೆಂಗಳೂರು- ಖಾಲಿ ಹುದ್ದೆಗೆ 
ನಿರ್ದೇಶಕರು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಕಚೇರಿ, 
ಬೆಂಗಳೂರು- ಖಾಲಿ ಹುದ್ದೆಗೆ 
ತಹಶೀಲ್ದಾರ್‌, ಮೊಳಕಾಲ್ಲೂರು, ( ದಿನಾಂಕ: 30.06.2012 ರಂದು 
ತೆರವಾಗಲಿರುವ ಖಾಲಿ ಹುದ್ದೆಗೆ) 


ತಹಶೀಲ್ದಾರ್‌, ಬೆಂಗಳೂರು ದಕ್ಷಿಣ ತಾಲ್ಲೂಕು - 
ಶ್ರೀ ಪುಟ್ಟೇಗೌಡ ರವರ ಸ್ಥಳಕ್ಕೆ . 
ಯಲಹಂಕ, ಬೆಂಗಳೂರು ಉತ್ತರ ( ಅಪರ ) 
ಇಲ್ಲಿ ಶ್ರೀ ಬಿ. ವೆಂಕಟೇಶ್ ರವರ ಜಾಗಕ್ಕೆ. 


ತಹಶೀಲ್ದಾರ್‌, ಬ್ಯಾಡಗಿ – ಖಾಲಿ ಹುದ್ದೆಗೆ 


18 | ಶ್ರೀ ನಾಗರಾಜ್ , ಹೆಚ್ . ಪಿ, 

ತಹಶೀಲ್ದಾರ್‌, ಜಗಳೂರು 


19 | ಶ್ರೀ ಬಿ. ಶಿವಸ್ವಾಮಿ , 

( ಸ್ಥಳ ನಿರೀಕ್ಷಣೆಯಲ್ಲಿರುವ) 
20 | ಶ್ರೀ ವೆಂಕನಗೌಡ ಆರ್ . ಪಾಟೀಲ್, 

ಮುನಿಸಿಪಾಲ್ ತಹಶೀಲ್ದಾರ್‌, ಕೊಪ್ಪಳ. 
21 | ಶ್ರೀ ಸಿದ್ರಾಮಯ್ಯಾ ಅಳೋಳ್ಳಿಮಠ, 


ತಹಶೀಲ್ದಾರ್‌ ಗ್ರೇಡ್-2 , 
ಉಪ ವಿಭಾಗಾಧಿಕಾರಿಯವರ ಕಚೇರಿ, ರಾಮನಗರ 
(ಉನ್ನತೀಕರಿಸಿದ ಹುದ್ದೆಗೆ) 
ತಹಶೀಲ್ದಾರ್‌, ಸಂಡೂರು ( ಇಲ್ಲಿ ದಿನಾಂಕ: 30.06.2012ರಂದು 
ಶ್ರೀ ಪ್ರಹ್ಲಾದ್ ಜೋಯಿಸ್ ಇವರ ವಯೋನಿವೃತ್ತಿಯಿಂದ 
ತೆರವಾಗಲಿರುವ ಹುದ್ದೆಗೆ) 
ತಹಶೀಲ್ದಾರ್‌, ಟಿ. ನರಸೀಪುರ, 
ಇಲ್ಲಿ ಶ್ರೀ ಟಿ. ಜವರೇಗೌಡ ರವರ ಜಾಗಕ್ಕೆ. 
ತಹಶೀಲ್ದಾರ್‌, ಜಗಳೂರು, 
ಇಲ್ಲಿ ಶ್ರೀ ಹೆಚ್. ಪಿ . ನಾಗರಾಜ್ ರವರ ಜಾಗಕ್ಕೆ. 
ತಹಶೀಲ್ದಾರ್‌, ಗುಲಬರ್ಗಾ ಪ್ರಾದೇಶಿಕ ಆಯುಕ್ತರ ಕಚೇರಿ - 
ಶ್ರೀ ಪರಮೇಶ್ವರ ಕಲ್ಲಯ್ಯಾ ರವರ ಜಾಗಕ್ಕೆ . 
ತಹಶೀಲ್ದಾರ್‌, ಹೆಚ್. ಡಿ . ಕೋಟೆ, 
ಇಲ್ಲಿ ಶ್ರೀ ಜಗದೀಶ್. ಎನ್. ಸಿ, ಇವರ ಜಾಗಕ್ಕೆ. 
ತಹಶೀಲ್ದಾರ್‌, ಮೈಸೂರು, 
ಇಲ್ಲಿ ಶ್ರೀ ಬಿ .ಎಸ್ . ಮಂಜುನಾಥ್ ರವರ ಜಾಗಕ್ಕೆ . 
ತಹಶೀಲ್ದಾರ್‌, ಹರಪನಹಳ್ಳಿ, ಇಲ್ಲಿ ಡಾ|| ವಿ. ವೆಂಕಟೇಶಮೂರ್ತಿ 
ತಹಶೀಲ್ದಾರ್ ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆ. 


22 


ಶ್ರೀ ಬಿ.ಎಸ್. ಮಂಜುನಾಥ್, 
ತಹಶೀಲ್ದಾರ್‌, ಮೈಸೂರು 
ಶ್ರೀ ನವೀನ್ ಜೋಸೇಫ್, 
ತಹಶೀಲ್ದಾರ್‌, ನಂಜನಗೂಡು. 


ಶ್ರೀ ಕೆ. ಮಲ್ಲಿನಾಥ, 
ವಿಶೇಷ ತಹಶೀಲ್ದಾರ್‌, ಕಾರಟಗಿ, ಕೊಪ್ಪಳ ಜಿಲ್ಲೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೯ , ೨೦೧೨ 


೬೫೫ 


ಕ್ರಮ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ಸಂಖ್ಯೆ 


25 . 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 
ಶ್ರೀ ಗೌಸ್‌ವುದ್ದೀನ್, 
ತಹಶೀಲ್ದಾರ್ ಗ್ರೇಡ್ - 2 , ತಾಲ್ಲೂಕು ಕಛೇರಿ, 
ದಾವಣಗೆರೆ. 
ಶ್ರೀ ಜವರೇಗೌಡ, 
ಚುನಾವಣಾತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಯಾದಗಿರಿ . 


ತಹಶೀಲ್ದಾರ್‌, ಸುರಪುರ, 
ಇಲ್ಲಿ ಶ್ರೀ ಎಸ್. ಡಿ . ಗಣಾಚಾರಿ , ಇವರ ಜಾಗಕ್ಕೆ. 


ಶ್ರೀ ಕೃಷ್ಣಪ್ಪ, ಬಿ 
ತಹಶೀಲ್ದಾರ್‌, ಯಾದಗಿರಿ . 


ತಹಶೀಲ್ದಾರ್‌, ಯಾದಗಿರಿ, 
ಇಲ್ಲಿ ಶ್ರೀ ಕೃಷ್ಣಪ್ಪ , ಬಿ ರವರ ಜಾಗಕ್ಕೆ . 
ಚುನಾವಣಾತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, 
ಯಾದಗಿರಿ , ಇಲ್ಲಿ ಶ್ರೀ ಜವರೇಗೌಡ ರವರ ಜಾಗಕ್ಕೆ . 
ತಹಶೀಲ್ದಾರ್, ಸವದತ್ತಿ, 
ಇಲ್ಲಿ ಶ್ರೀಮತಿ ಪಿ .ಕೆ. ಶಾರದ ರವರ ಜಾಗಕ್ಕೆ. 
ತಹಶೀಲ್ದಾರ್‌, ನವಲಗುಂದ, 
ಇಲ್ಲಿ ಶ್ರೀ ವಿನಾಯಕ್ ಪಾಲನ್ಕರ್‌ರವರ ಜಾಗಕ್ಕೆ . 


ಶ್ರೀ ವಿನಾಯಕ್ ಪಾಲನ್ಕರ್ , 
ತಹಶೀಲ್ದಾರ್‌, ನವಲಗುಂದ 
ಶ್ರೀ ಎಂ . ಬಿ . ಪಾಟೀಲ, 
ಚುನಾವಣೆ ತಹಶೀಲ್ದಾರ್, 

ಜಿಲ್ಲಾಧಿಕಾರಿಯವರ ಕಛೇರಿ, ಬಿಜಾಪುರ 
30 ಶ್ರೀ ರಮೇಶ್ ಕೋನರೆಡ್ಡಿ, 

ತಹಶೀಲ್ದಾರ್‌, ಮುಂಡರಗಿ 
31 | ಶ್ರೀ ಇಲಿಯಾಸ್ ಅಹಮದ್ ಇಸ್ಮಾದಿ, ತಹಶೀಲ್ದಾರ್‌, ಅಳಂದ 


ತಹಶೀಲ್ದಾರ್‌, ಹಾನಗಲ್, ಇಲ್ಲಿ ಶ್ರೀ ರುದೇಶ್ ರವರ ಜಾಗಕ್ಕೆ. 


32 ಶ್ರೀ ರುದ್ರೇಶ್, ತಹಶೀಲ್ದಾರ್‌, ಹಾನಗಲ್ 


ತಹಶೀಲ್ದಾರ್‌, ರಾಣೇಬೆನ್ನೂರು, ಇಲ್ಲಿ 
ಶ್ರೀ ಮಹಮ್ಮದ್ ಎನ್. ಜುಬೇರ ಇವರ ಜಾಗಕ್ಕೆ . 
ತಹಶೀಲ್ದಾರ್‌, ಸಿರ್ಸಿ , 
ಇಲ್ಲಿ ಶ್ರೀ ಕೃಷ್ಣಮೂರ್ತಿ, ಹೆಚ್.ಕೆ. ರವರ ಜಾಗಕ್ಕೆ. 
ತಹಶೀಲ್ದಾರರು, ಮೂಡಿಗೆರೆ, ಇಲ್ಲಿ 
ಶ್ರೀ ಸಿ. ಚಿನ್ನರಾಜು ರವರ ಜಾಗಕ್ಕೆ. 


33 | ಶ್ರೀ ಮಂಜುನಾಥ್, ಜಿ.ಎನ್. 

ಮುನ್ಸಿಪಲ್ ತಹಶೀಲ್ದಾರ್‌, 

ಜಿಲ್ಲಾಧಿಕಾರಿಯವರ ಕಚೇರಿ, ಚಿಕ್ಕಮಗಳೂರು 
34 | ಶ್ರೀ ಕುಳೇಗೌಡ 

ತಹಶೀಲ್ದಾರ್‌, ಚಿಕ್ಕಮಗಳೂರು. 


ತಹಶೀಲ್ದಾರ್‌, ಪುತ್ತೂರು, 
ಇಲ್ಲಿ ಡಾ|| ಎಂ . ದಾಸೇಗೌಡ ರವರ ಜಾಗಕ್ಕೆ 
ತಹಶೀಲ್ದಾರ್‌, ರಾಮನಗರ, 
ಇಲ್ಲಿ ಡಾ|| ರವಿ ಎಂ . ತಿಮ್ಲಾಪುರ , ಇವರ ಜಾಗಕ್ಕೆ . 


ಶ್ರೀ ವಿ. ಹನುಮಂತರಾಯಪ್ಪ, 
| ತಹಶೀಲ್ದಾರ್‌, ಆಸ್ತಿ ವಿಭಾಗ, 

ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. 
36 | ಶ್ರೀ ಎಸ್. ವಿ .ರಾಮನಾಥ್, 

ತಹಶೀಲ್ದಾರ್‌ ಗ್ರೇಡ್- 2, ಶಿಡ್ಲಘಟ್ಟ ತಾಲ್ಲೂಕು. 
ಶ್ರೀ ಆರ್.ನಾಗರಾಜಶೆಟ್ಟಿ, 
ತಹಶೀಲ್ದಾರ್‌, ಮಧುಗಿರಿ 
| ಶ್ರೀ ಎಸ್. ಎಂ . ಶಿವಕುಮಾರ್‌, 
ತಹಶೀಲ್ದಾರ್‌ ಹಾಗೂ ವಿಚಾರಣಾಧಿಕಾರಿ 
ಯುಪಿಓಆರ್, ಬೆಂಗಳೂರು 
ಶ್ರೀ ಬಿ. ಎ . ಜಗದೀಶ್, 
ತಹಶೀಲ್ದಾರ್‌, ನಾಗಮಂಗಲ 


ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು, 
ಇಲ್ಲಿ ಶ್ರೀ ಶಿವಪ್ಪ ಲಮಾಣಿರವರ ಜಾಗಕ್ಕೆ . 
ತಹಶೀಲ್ದಾರ್‌, ಗೌರಿಬಿದನೂರು, 
ಇಲ್ಲಿ ಶ್ರೀಮತಿ ಸುಧಾರವರ ಜಾಗಕ್ಕೆ . 
ತಹಶೀಲ್ದಾರ್, ನಾಗಮಂಗಲ, 
ಇಲ್ಲಿ ಶ್ರೀ ಬಿ.ಎ. ಜಗದೀಶ್ ರವರ ಜಾಗಕ್ಕೆ. 


ತಹಶೀಲ್ದಾರ್‌, ಅರಸೀಕೆರೆ 


40 


ಶ್ರೀ ಈಶ್ವರಪ್ಪ , 
ಚುನಾವಣಾ ತಹಶೀಲ್ದಾರ್, 
ಹಾಸನ ಜಿಲ್ಲಾಧಿಕಾರಿಯವರ ಕಚೇರಿ, 


ತಹಶೀಲ್ದಾರ್‌, ಹೊಳೆನರಸೀಪುರ, 
ಇಲ್ಲಿ ಶ್ರೀ ಮಂಜುನಾಥ್ ರವರ ಜಾಗಕ್ಕೆ . 


೬೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೯ , ೨೦೧೨ 


ಭಾಗ - ೨ 


ಕ್ರಮ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


41 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಸಂಖ್ಯೆ 

ಶ್ರೀ /ಶ್ರೀಮತಿ 
ಶ್ರೀ ಹೆಚ್. ಡಿ . ನಾಗಾವಿ, 

ವಿಶೇಷ ತಹಶೀಲ್ದಾರ್‌, ಹುಬ್ಬಳ್ಳಿ 
42 | ಶ್ರೀ ಎ. ಟಿ. ನರೇಗಲ್, 

ತಹಶೀಲ್ದಾರ್‌, ರೋಣ 
ಶ್ರೀ ಮಂಜುನಾಥ್, ಸಿ, 
ತಹಶೀಲ್ದಾರ್‌, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ 
( ಕೆ. ಪಿ . ಎಸ್ . ಸಿ.) , ಜಿಲ್ಲಾಧಿಕಾರಿಯವರ ಕಛೇರಿ, 
ಬೆಂಗಳೂರು ನಗರ ಜಿಲ್ಲೆ 
ಶ್ರೀ ರಾಜೇಂದ್ರ ಪ್ರಸಾದ್, 

ತಹಶೀಲ್ದಾರ್‌, ಮಂಡ್ಯ, 
45 ಡಾ || ಬಿ . ಕೆ. ಮಮತ, 

ತಹಶೀಲ್ದಾರ್‌, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿ., 
ಜಿಲ್ಲಾಧಿಕಾರಿಯವರ ಕಛೇರಿ, ಬೆಂಗಳೂರು. 


ತಹಶೀಲ್ದಾರ್‌, ಕುಂದಗೋಳ, 
ಇಲ್ಲಿ ಶ್ರೀ ಬಸವರಾಜ್ ಮೆಳವಂಕಿ ರವರ ಜಾಗಕ್ಕೆ. 
ತಹಶೀಲ್ದಾರ್‌, ಮುಂಡರಗಿ - 
ಶ್ರೀ ರಮೇಶ್ ಕೋನರಡ್ಡಿ ಇವರ ಜಾಗಕ್ಕೆ 
ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು, 
ಇಲ್ಲಿ ಶ್ರೀಮತಿ ಸುಮ ರವರ ಜಾಗಕ್ಕೆ . 


ಭೂಮಿ ಮತ್ತು ಯು . ಪಿ. ಓ .ಆರ್., 
ಇಲ್ಲಿ ಶ್ರೀ ರಂಗನಾಥ್ ರವರ ಜಾಗಕ್ಕೆ . 
ತಹಶೀಲ್ದಾರ್‌, ಮಂಡ್ಯ 
ಇಲ್ಲಿ ಶ್ರೀ ರಾಜೇಂದ್ರ ಪ್ರಸಾದ್ ರವರ ಜಾಗಕ್ಕೆ . 


46 | ಶ್ರೀ ನಾಗರಾಜ್ , 

ತಹಶೀಲ್ದಾರ್‌, ಮದ್ದೂರು 
ಶ್ರೀಮತಿ ಎಂ .ಕೆ. ಸವಿತಾ, 
| ತಹಶೀಲ್ದಾರ್, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, 
ಶ್ರೀಮತಿ ಪಿ . ವಿ . ಪೂರ್ಣಿಮಾ, 
ವಿಶೇಷ ತಹಶೀಲ್ದಾರ್‌, ಕೆ. ಜಿ . ಎಫ್., 


ಹಾಸನ ಜಿಲ್ಲಾಧಿಕಾರಿಯವರ ಕಛೇರಿ 
ಸಹಾಯಕರ ಹುದ್ದೆಗೆ 
ತಹಶೀಲ್ದಾರ್‌, ಮದ್ದೂರು, 
| ಶ್ರೀ ನಾಗರಾಜ್, ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ . 
ಕಾರ್ಯನಿರ್ವಹಣಾಧಿಕಾರಿ , 
ಘಾಟಿ ಸುಬ್ರಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರ. 
ತಹಶೀಲ್ದಾರ್‌, ತೀರ್ಥಹಳ್ಳಿ, 
ಇಲ್ಲಿ ಶ್ರೀಮತಿ ಸುಜಾತಮ್ಮ ಇವರ ಸ್ಥಳಕ್ಕೆ . 
ತಹಶೀಲ್ದಾರ್‌ ಗ್ರೇಡ್- 2 , ಬಿಜಾಪುರ. 


49 


ಶ್ರೀ ಕೆ.ಗಣೇಶ್ ಮೂರ್ತಿ, 
ತಹಶೀಲ್ದಾರ್‌ ಗ್ರೇಡ್ - 2, ಶೃಂಗೇರಿ ತಾಲ್ಲೂಕು. 


50 | ಶ್ರೀ ಕೆ.ಎಲ್. ಭಜಂತ್ರಿ, 

ವಿಶೇಷ ತಹಶೀಲ್ದಾರ್‌, ನಿಡಗುಂದಿ, 
ಬಸವನ ಬಾಗೇವಾಡಿ ತಾಲ್ಲೂಕು. 
ಶ್ರೀ ಪ್ರವೀಣ್ ಬಾಗೇವಾಡಿ, 
ವಿಶೇಷ ತಹಶೀಲ್ದಾರ್‌, ಕೆ.ಎಸ್.ಎಫ್. ಸಿ., ಬೆಳಗಾವಿ. 


ತಹಶೀಲ್ದಾರ್‌, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಬೆಳಗಾವಿ 
ಜಿಲ್ಲಾಧಿಕಾರಿಯವರ ಕಚೇರಿ. 
ತುಮಕೂರು ತಹಶೀಲ್ದಾರ್‌ರವರ ಕಚೇರಿ. 


ವಿಶೇಷ ತಹಶೀಲ್ದಾರ್‌, ಬ್ರಹ್ಮಾವರ , ನಾಡಕಚೇರಿ - 
ಇಲ್ಲಿ ಶ್ರೀ ರವಿಕುಮಾರ್‌ರವರ ಸ್ಥಾನಕ್ಕೆ. 


ಶ್ರೀ ಕೆ. ವೆಂಕಟಕೃಷ್ಣಯ್ಯ , 
ತಹಶೀಲ್ದಾರ್‌ ಗ್ರೇಡ್ - 2, ಅನೇಕಲ್ ತಾಲ್ಲೂಕು. 
ಶ್ರೀ ಶಂಕರ್ ರಾವ್, 
ಚುನಾವಣಾ ತಹಶೀಲ್ದಾರ್‌, ತಾಲ್ಲೂಕು ಕಚೇರಿ, 
ತೀರ್ಥಹಳ್ಳಿ , 
ಶ್ರೀ ಜೆ.ಎಸ್. ಸೈಯದ್ ಮುನೀರ್, 
ಧಾರ್ಮಿಕ ದತ್ತಿ ತಹಶೀಲ್ದಾರ್‌, 

ಉತ್ತರ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿ. 
55 | ಶ್ರೀ ತಬಸ್ಸುಮ್ ಜಹೇರಾ, 

ಪುರಸಭಾ ತಹಶೀಲ್ದಾರ್‌, 

ತುಮಕೂರು ಜಿಲ್ಲಾಧಿಕಾರಿಯವರ ಕಚೇರಿ 
56 | ಶ್ರೀ ವಿ . ಮುನಿಯಪ್ಪ, 

| ವಿಶೇಷ ತಹಶೀಲ್ದಾರ್‌, ಅನೇಕಲ್ ತಾಲ್ಲೂಕು. 


ತಹಶೀಲ್ದಾರ್‌ ಗ್ರೇಡ್ - 2 , ಮೂಡಿಗೆರೆ ತಾಲ್ಲೂಕು ಕಛೇರಿ 
( ಖಾಲಿ ಹುದ್ದೆ ) 


ತಹಶೀಲ್ದಾರ್, ಮಧುಗಿರಿ 


ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ದಕ್ಷಿಣ ತಾಲ್ಲೂಕು - 
ಶ್ರೀಮತಿ ಹರಿಶಿಲ್ಪ ರವರ ಸ್ಥಾನಕ್ಕೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೯ , ೨೦೧೨ 


೬೫೭ 


ಕ್ರಮ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ಸಂಖ್ಯೆ 


57 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

- ಶ್ರೀ /ಶ್ರೀಮತಿ 
ಶ್ರೀ ಟಿ . ವಿ . ಪ್ರಕಾಶ್ , 
ತಹಶೀಲ್ದಾರ್‌, ವಿಶೇಷ ಭೂಸ್ವಾಧೀನಕಾರಿಯವರ ಕಚೇರಿ, 
ಎನ್. ಹೆಚ್ . ಎ . ಐ., ಬೆಂಗಳೂರು. 


ಮುಜರಾಯಿ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಯವರ ಕಛೇರಿ, ಶಿವಮೊಗ್ಗ. 


ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ - ಖಾಲಿ ಹುದ್ದೆಗೆ. 


ಶ್ರೀ ದೇವರಾಜ್ , 
ತಹಶೀಲ್ದಾರ್‌, ಗುಡಿಬಂಡೆ. 
ಶ್ರೀಮತಿ ಶೋಭಾ ಚೌಗುಲೆ , 
ತಹಶೀಲ್ದಾರ್‌ ಗ್ರೇಡ್-2 , ಹುಕ್ಕೇರಿ. 


ಪತ್ರಾಂಕಿತ ವ್ಯವಸ್ಥಾಪಕರು, 
ವಿಶೇಷ ಜಿಲ್ಲಾಧಿಕಾರಿಯವರ ಕಛೇರಿ, 
ಬೃಹತ್ ನೀರಾವರಿ ಯೋಜನೆ, ಬೆಳಗಾವಿ. 
ಕಛೇರಿ ಸಹಾಯಕರು, 
ಜಿಲ್ಲಾಧಿಕಾರಿಯವರ ಕಛೇರಿ, ಶಿವಮೊಗ್ಗ. 


60 


ಶ್ರೀ ಪ್ರಭಾಕರ ದೇಶಪಾಂಡೆ , 
ತಹಶೀಲ್ದಾರ್‌ ಗ್ರೇಡ್- 2, ಪುರಸಭೆ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಯವರ ಕಛೇರಿ, ಶಿವಮೊಗ್ಗ. 
ಶ್ರೀ ಸಿ. ಎಂ . ಕುಲಕರ್ಣಿ, 
| ತಹಶೀಲ್ದಾರ್‌ ಗ್ರೇಡ್ -2, ಹೊಸನಗರ, 


61 


ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, 
ಶಿವಮೊಗ್ಗ, ಇಲ್ಲಿ ಶ್ರೀ ಪ್ರಭಾಕರ ದೇಶಪಾಂಡೆ, ತಹಶೀಲ್ದಾರ್ 
ಗ್ರೇಡ್- 2 ಇವರ ಜಾಗಕ್ಕೆ. 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾವಿ, 
ಇಲ್ಲಿ ಶ್ರೀ ಅಶೋಕ ಗುಡಿ ರವರ ಜಾಗಕ್ಕೆ . 


62 


ಶ್ರೀ ಜಿ.ಎಸ್. ಮಹಾಜನ, 
ತಹಶೀಲ್ದಾರ್‌, ಪ್ರಾಚ್ಯವಸ್ತು, ಬೆಳಗಾವಿ . 


ಶ್ರೀ ಅಶೋಕ ಗುಡಿ , 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾವಿ 


64 | ಶ್ರೀಮತಿ ಸುಮಾ, 

ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು. 
ಶ್ರೀ ಬಸವರಾಜ್ ಸಿ. ಪಲೋಟಿ, 
ತಹಶೀಲ್ದಾರ್‌ ಗ್ರೇಡ್- 2, ಸುಳ್ಯ . 


63 


ತಹಶೀಲ್ದಾರ್‌, ಪ್ರಾಚ್ಯವಸ್ತು , ಬೆಳಗಾವಿ , 
ಶ್ರೀ ಜಿ.ಎಸ್ . ಮಹಾಜನ, ಇವರ ಸ್ಥಳಕ್ಕೆ . 
ಕಂದಾಯ ಅಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು ಉತ್ತರ. 
ತಹಶೀಲ್ದಾರ್ ಗ್ರೇಡ್ -2 , ಮೂಡಬಿದರೆ - 
ಇಲ್ಲಿ ದಿನಾಂಕ: 31 .07.2012ರಂದು ಶ್ರೀ ಕೆ. ಮುರಳಿಧರ ಇವರ 
ನಿವೃತ್ತಿಯಿಂದ ತೆರವಾಗಲಿರುವ ಹುದ್ದೆಗೆ. 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು - 
ಇಲ್ಲಿನ ಖಾಲಿ ಹುದ್ದೆಗೆ. 


66 | ಶ್ರೀ ಬಿ . ವೆಂಕಟೇಶ್, 

ತಹಶೀಲ್ದಾರ್‌, 
ಯಲಹಂಕ, ಬೆಂಗಳೂರು ಉತ್ತರ (ಅಪರ), 


ಪ್ರಾದೇಶಿಕ ಆಯುಕ್ತರ ಕಛೇರಿ, 
ಬೆಳಗಾವಿ ವಿಭಾಗ, ಬೆಳಗಾವಿ ಇಲ್ಲಿಗೆ, 


67 | ಶ್ರೀ ಶಿವಪ್ಪ ಲಮಾಣಿ, 

ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು. 
ಶ್ರೀ ಮಂಜುನಾಥ್ , 
ತಹಶೀಲ್ದಾರ್‌, ಹೊಳೆನರಸೀಪುರ. 


ಶ್ರೀ ಮಥಾಯಿ , ತಹಶೀಲ್ದಾರ್‌, 
ಹಾಸನ ತಾಲ್ಲೂಕು, ಹಾಸನ - ಇವರ ಜಾಗಕ್ಕೆ. 


2. ಸ್ವಂತ ಕೋರಿಕೆ ಮೇಲೆ ವರ್ಗಾವಣೆಗೊಂಡಿರುವವರು ಸೇರುವಿಕೆ ಕಾಲ, ವರ್ಗಾವಣೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ 
ಅರ್ಹರಿರುವುದಿಲ್ಲ . ಉಳಿದ ವರ್ಗಾವಣೆಯು ಸಾರ್ವಜನಿಕ ಹಿತದೃಷ್ಟಿಯ ವರ್ಗಾವಣೆಯಾಗಿರುವುದರಿಂದ ನಿಯಮಾನುಸಾರ ಸೇರುವಿಕೆ ಕಾಲ ಹಾಗೂ 
ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ. ವರ್ಗಾವಣೆಯಾಗಿರುವ ಅಧಿಕಾರಿಗಳು ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳದಲ್ಲಿ 
ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ವಿ. ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ ., 1032 

ಕಂದಾಯ ಇಲಾಖೆ (ಸೇವೆಗಳು -3). 


೬೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


ಭಾಗ- ೨ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಇ 114 ಮಾಇಸೇ (2) 2012 , ಬೆಂಗಳೂರು, ದಿನಾಂಕ 28. 06. 2012. 


ಸಂಖ್ಯೆ 


ಕೃಷಿ ಮಾರಾಟ ಇಲಾಖೆಯಈ ಕೆಳಕಂಡ ಗ್ರೂಪ್- ಎ ವೃಂದದ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಲಾಗಿರುವ 
ಸ್ಥಳಗಳಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ: 
ಕ್ರಮ | ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
- ಶ್ರೀ /ಶ್ರೀಮತಿ 
ಶ್ರೀಮತಿ ಟಿ. ಪಿ.ಗಾಯಿತ್ರಿ, ಉಪ ನಿರ್ದೇಶಕರು ಹಾಗೂ ಕಾರ್ಯದರ್ಶಿ , ಕಾರ್ಯದರ್ಶಿ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿರಸಿ, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಅರಸೀಕೆರೆ 

ಉತ್ತರ ಕನ್ನಡ ಜಿಲ್ಲೆ (ಶ್ರೀ ಎಂ . ಹೆಚ್ . ರಂಗಪ್ಪ ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ) 
ಶ್ರೀ ಎಂ . ಹೆಚ್.ರಂಗಪ್ಪ , ಉಪ ನಿರ್ದೇಶಕರು ಹಾಗೂ ಕಾರ್ಯದರ್ಶಿ, | ಸ್ಥಳ ನಿಯುಕ್ತಿಗಾಗಿ ಸರ್ಕಾರದಲ್ಲಿ ವರದಿ ಮಾಡಿಕೊಳ್ಳುವುದು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿರಸಿ, ಉತ್ತರ ಕನ್ನಡ ಜಿಲ್ಲೆ. 


ಕ್ರಮಸಂಖ್ಯೆ (1) ರ ಅಧಿಕಾರಿಯು ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. ವರ್ಗಾವಣೆಗೊಂಡ ಅಧಿಕಾರಿಗಳು ಕೂಡಲೇ ವರ್ಗಾಯಿಸಿದ ಸ್ಥಳಕ್ಕೆ 
ಕರ್ತವ್ಯಕ್ಕೆ ಹಾಜರಾಗಿ ಸಂಬಂಧಪಟ್ಟವರಿಗೆ ಸಿಟಿಸಿ ಯನ್ನು ಕಳುಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಕೆ. ವಾಸುದೇವ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 1021 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 114 ಮಾಇಸೇ (3) 2012 , ಬೆಂಗಳೂರು, ದಿನಾಂಕ 28. 06. 2012 . 


ಕೃಷಿ ಮಾರಾಟ ಇಲಾಖೆಯ ಈ ಕೆಳಕಂಡ ಗ್ರೂಪ್- ಬಿ ವೃಂದದ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಲಾಗಿರುವ 
ಸ್ಥಳಗಳಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ: 


ಕ್ರಮ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 


ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 


ಸಂಖ್ಯೆ 


ಮಾರುಕಟ್ಟೆ ಅಧಿಕಾರಿ ಪದವೃಂದ 
ಕೆ. ಎಂ . ಮುಜೀಬುಲ್ಲಾ, ಸಹಾಯಕ ಕಾರ್ಯದರ್ಶಿ , 

ಸಹಾಯಕ ಕಾರ್ಯದರ್ಶಿ , ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಾಗೇಪಲ್ಲಿ. 

ಸಮಿತಿ, ಯಶವಂತಪುರ , ಬೆಂಗಳೂರು 
ಸಿ. ಗಂಗರಾಜಯ್ಯ 

ಸಹಾಯಕ ಕಾರ್ಯದರ್ಶಿ ದರ್ಜೆ - 2 
ಕಾರ್ಯದರ್ಶಿ ದರ್ಜೆ -5 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬೆಂಗಳೂರು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಗುಬ್ಬಿ, 

( ದಿ:30 - 06 - 2012ರಂದು ವಯೋನಿವೃತ್ತಿ ಹೊಂದುವ 
ತುಮಕೂರು ಜಿಲ್ಲೆ. 

ಶ್ರೀ ಎನ್. ವಿ . ದೊಡ್ಡಕೊಂಡಪ್ಪ ಇವರ ಸ್ಥಾನಕ್ಕೆ) 
ಟಿ.ಗುರುಮೂರ್ತಿ, ಕಾರ್ಯದರ್ಶಿ ದರ್ಜೆ -5 

ಕಾರ್ಯದರ್ಶಿ ದರ್ಜೆ -5 , ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 

ಸಮಿತಿ, ಗುಬ್ಬಿ, ( ಶ್ರೀ ಸಿ . ಗಂಗರಾಜಯ್ಯ ಇವರ 
ಕೆ. ಆರ್. ನಗರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
ಡಿ. ಮಹಾಲಿಂಗ, ಕಾರ್ಯದರ್ಶಿ ದರ್ಜೆ -5 

ಕಾರ್ಯದರ್ಶಿ ದರ್ಜೆ - 5 , ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 

ಸಮಿತಿ ನಾಗಮಂಗಲ ( ಶ್ರೀ ಜಿ . ಬೋರಯ್ಯ ಇವರ 
ಸಂತೆಸರಗೂರು 

ಪದೋನ್ನತಿಯಿಂದ ತೆರವಾದ ಹುದ್ದೆಗೆ) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೯ , ೨೦೧೨ 


೬೫೯ 


ಕ್ರಮ 


ಸಂಖ್ಯೆ 


7. 


ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 

ಶ್ರೀ /ಶ್ರೀಮತಿ 

ಮಾರುಕಟ್ಟೆ ಅಧಿಕಾರಿ ಪದವೃಂದ 
ಶಿವರಾಂ ಸಿಂಗ್ , ಕಾರ್ಯದರ್ಶಿ ದರ್ಜೆ - 5 

ಕಾರ್ಯದರ್ಶಿ ದರ್ಜೆ - 5 , ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸುರಪುರ 

ಸಮಿತಿ, ಮಾನ್ವಿ ( ಶ್ರೀ ಎಲ್. ಆಮರೇಶ್ ಇವರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
ಎಲ್. ಆಮರೇಶ್ , ಕಾರ್ಯದರ್ಶಿ ದರ್ಜೆ- 5 

ಕಾರ್ಯದರ್ಶಿ ದರ್ಜೆ -5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಮಾನ್ವಿ 

ಸಮಿತಿ, ಕೊಪ್ಪಳ ( ಶ್ರೀ ರಾಜೇಂದ್ರ ಏಕಲಾರ್‌ಕರ್ ಇವರ 

ಪದೋನ್ನತಿಯಿಂದ ತೆರವಾದ ಹುದ್ದೆಗೆ) 
ಎ .ಗುರುಬಸವರಾಜು, ಕಾರ್ಯದರ್ಶಿ ದರ್ಜೆ - 5 

ಕಾರ್ಯದರ್ಶಿ ದರ್ಜೆ - 5 , ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕುಷ್ಟಗಿ 

ಸಮಿತಿ ಹಗರಿಬೊಮ್ಮನಹಳ್ಳಿ (ಶ್ರೀ ಬಸವರಾಜಪ್ಪ ಇವರ 

ನಿಧನದಿಂದ ತೆರವಾದ ಹುದ್ದೆಗೆ) 
ಎಸ್. ಎಂ . ಅಂದಾನಿಗೌಡರ್‌, ಕಾರ್ಯದರ್ಶಿ ದರ್ಜೆ - 5 

ಕಾರ್ಯದರ್ಶಿ ದರ್ಜೆ -5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಜಮಖಂಡಿ 

ಸಮಿತಿ ಹಳಿಯಾಳ ( ಶ್ರೀ ಎಸ್. ಟಿ. ಪುರಾಣಿಕ್ ಇವರ 

ಪದೋನ್ನತಿಯಿಂದ ತೆರವಾದ ಹುದ್ದೆಗೆ) 
ವಿ. ವೆಂಕಟಸ್ವಾಮಿ , ಮಾರುಕಟ್ಟೆ ಅಧಿಕಾರಿ 

ಕಾರ್ಯದರ್ಶಿ ದರ್ಜೆ -5 , ಕೃಷಿ ಉತ್ಪನ್ನ ಮಾರುಕಟ್ಟೆ 
ಜಂಟಿ ನಿರ್ದೇಶಕರ ಕಛೇರಿ, ಕಾನೂನು ಜಾರಿಕೋಶ 

ಸಮಿತಿ ತುರುವೇಕೆರೆ ( ಶ್ರೀ ಬಿ.ಈಶ್ವರಪ್ಪ ಇವರ 
ದಕ್ಷಿಣ ವಲಯ , ಬೆಂಗಳೂರು 

ಪದೋನ್ನತಿಯಿಂದ ತೆರವಾದ ಹುದ್ದೆಗೆ) 
ಜಿ. ಚಿಕ್ಕನರಸಿಂಹರೆಡ್ಡಿ, ಕಾರ್ಯದರ್ಶಿ ದರ್ಜೆ -5 

ಸಹಾಯಕ ಕಾರ್ಯದರ್ಶಿ ದರ್ಜೆ - 2, ಹಣ್ಣು ಮತ್ತು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 

ತರಕಾರಿಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ 
ದೊಡ್ಡಬಳ್ಳಾಪುರ 

ಸಮಿತಿ ಬೆಂಗಳೂರು ( ದಿ: 30 - 06 - 2012ರಂದು 
ಶ್ರೀ ಸಿ.ಆರ್. ಮೋಹನ್ ಇವರ ವಯೋನಿವೃತ್ತಿಯಿಂದ 
ತೆರವಾಗುವ ಹುದ್ದೆಗೆ) 


10. 


11 . 


ಜಿ. ಡಿ .ನಾಯಕ್, ಕಾರ್ಯದರ್ಶಿ ದರ್ಜೆ - 5 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಮುಂಡಗೋಡ 


ಕಾರ್ಯದರ್ಶಿ ದರ್ಜೆ - 5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ ಸಿದ್ದಾಪುರ ( ಶ್ರೀ ಎಸ್. ಎ . ಮಹಾಲೆ ಇವರ 
ಪದೋನ್ನತಿಯಿಂದ ತೆರವಾದ ಹುದ್ದೆಗೆ) 


ಡಿ. ಜಿ.ಮಲ್ಲೇಶಪ್ಪ , ಕಾರ್ಯದರ್ಶಿ - 5 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಸಕಲೇಶಪುರ 


ಕಾರ್ಯದರ್ಶಿ ದರ್ಜೆ - 5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ ತರೀಕೆರೆ ( ಶ್ರೀ ಎನ್. ನರಸಿಂಹಮೂರ್ತಿ ಇವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 


ಎನ್. ನರಸಿಂಹಮೂರ್ತಿ, ಕಾರ್ಯದರ್ಶಿ ದರ್ಜೆ - 5 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ತರೀಕೆರೆ 


ಕಾರ್ಯದರ್ಶಿ ದರ್ಜೆ -5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ ಸಕಲೇಶಪುರ ( ಶ್ರೀ ಡಿ . ಜಿ.ಮಲ್ಲೇಶಪ್ಪ ಇವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 


14 . 


ಕಾರ್ಯದರ್ಶಿ ದರ್ಜೆ - 5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ, ಹೊಸದುರ್ಗ ( ಶ್ರೀ ಎಂ .ರಾಜಣ್ಣ ಇವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 


| ಎಸ್. ಷಣ್ಮುಕಪ್ಪ , ಕಾರ್ಯದರ್ಶಿ ದರ್ಜೆ - 5 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಹೊನ್ನಾವರ 
ಎಸ್. ಆರ್. ಗಾಂವ್ವರ್, ಕಾರ್ಯದರ್ಶಿ ದರ್ಜೆ -5 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಮಡಿಕೇರಿ 


ಕಾರ್ಯದರ್ಶಿ ದರ್ಜೆ - 5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ, ಹೊನ್ನಾವರ ( ಶ್ರೀ ಎಸ್ .ಷಣ್ಮುಕಪ್ಪ ಇವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 


೬೬೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೯ , ೨೦೧೨ 


ಭಾಗ - ೨ 


ಕ್ರಮ 


ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ | ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ 

ಶ್ರೀ /ಶ್ರೀಮತಿ 

ಮಾರುಕಟ್ಟೆ ಅಧಿಕಾರಿ ಪದವೃಂದ 
16 . | ಎಂ .ರಾಜಣ್ಣ, ಕಾರ್ಯದರ್ಶಿ ದರ್ಜೆ -5 

ಕಾರ್ಯದರ್ಶಿ ದರ್ಜೆ - 5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹೊಸದುರ್ಗ 

ಸಮಿತಿ, ಮಡಿಕೇರಿ ( ಶ್ರೀ ಎಸ್.ಆರ್.ಗಾಂವರ್ ಇವರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
ಎಂ . ಹಾಲಪ್ಪ, ಸಹಾಯಕ ಕಾರ್ಯದರ್ಶಿ 

ಕಾರ್ಯದರ್ಶಿ ದರ್ಜೆ - 5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 

ಸಮಿತಿ, ಹಿರಿಯೂರು (ಶ್ರೀ ಎಸ್. ಮುನಿಯನಾಯ್ಕ 
ದಾವಣಗೆರೆ 

ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
ಎಸ್. ಮುನಿಯನಾಯ್ಕ , ಕಾರ್ಯದರ್ಶಿ ದರ್ಜೆ - 5 

ಸಹಾಯಕ ಕಾರ್ಯದರ್ಶಿ ದರ್ಜೆ - 2 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹಿರಿಯೂರು 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ದಾವಣಗೆರೆ 
( ಶ್ರೀ ಎಂ . ಹಾಲಪ್ಪ ಇವರ ವರ್ಗಾವಣೆಯಿಂದ 

ತೆರವಾಗುವ ಹುದ್ದೆಗೆ) 
19 . | ಆರ್.ತಿಪ್ಪೇಸ್ವಾಮಿ , ಕಾರ್ಯದರ್ಶಿ ದರ್ಜೆ -5 

ಕಾರ್ಯದರ್ಶಿ ದರ್ಜೆ -5 , ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸಿರಾ 

ಸಮಿತಿ ಕುಣಿಗಲ್ ( ಖಾಲಿ ಹುದ್ದೆಗೆ) 
ಎನ್. ನರಸಿಂಹಮೂರ್ತಿ 

ಕಾರ್ಯದರ್ಶಿ ದರ್ಜೆ -5, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಕಾರ್ಯದರ್ಶಿ ದರ್ಜೆ -5 

ಸಮಿತಿ ಕನಕಪುರ (ಶ್ರೀ ಮಹಮ್ಮದ್ ಸತ್ತಾರ್ ಇವರ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಉಡುಪಿ 

ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


18. 


ಸಹಾಯಕ ಅಭಿಯಂತರರು/ ಕಿರಿಯ ಅಭಿಯಂತರರು ( ವಿಶೇಷ) 


ಎಲ್. ಬಿ . ಲಮಾಣಿ 


ಕಿರಿಯ ಅಭಿಯಂತರರು ( ವಿಶೇಷ ದರ್ಜೆ), 
ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ, ಉಪ ವಿಭಾಗ , ಗದಗ 


ಕಿರಿಯ ಅಭಿಯಂತರರು ( ವಿಶೇಷ ದರ್ಜೆ) 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಛೇರಿ, 
ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ, 
ಉಪ ವಿಭಾಗ ಹುಬ್ಬಳ್ಳಿ 


ಸ್ವಂತ ಕೋರಿಕೆ ಮೇಲೆ ವರ್ಗಾವಣೆಯಾಗಿರುವ ಅಧಿಕಾರಿಗಳು ವರ್ಗಾವಣೆ ಭತ್ಯೆಗೆ ಅರ್ಹರಾಗಿರುವುದಿಲ್ಲ. ವರ್ಗಾವಣೆಗೊಂಡ ಅಧಿಕಾರಿಗಳು 
ಕೂಡಲೇ ವರ್ಗಾಯಿಸಿದ ಸ್ಥಳಕ್ಕೆ ಕರ್ತವ್ಯಕ್ಕೆ ಹಾಜರಾಗಿ ಸಂಬಂಧಪಟ್ಟವರಿಗೆ ಸಿಟಿಸಿ ಯನ್ನು ಕಳುಹಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಕೆ. ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಪಿ . ಆರ್ . 1022 


